ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆೆ ಗುರುತಿನ ಪ್ರಶ್ನೆ 


ದಿನಾ೦ಕ: 31-03-2021 ಪುಶ್ನೆ ಸ೦ಖ್ಯೆ: 351(2530) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶೀಕೆ. ಪ್ರತಾಪಚಂದ್ರ ಶೆಟ್ಟಿ (ಸ್ಠಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 31-03-2021 

ಉತ್ತರಿಸುವ ಸಚಿವರು: ವಸತಿ ಸಚಿವರು 

ವಿಷಯ: ನಿವೇಶನ ಹಾಗೂ ಬ್ಲಾಕ್‌ ಆದ ಮನೆಗಳ ಬಗ್ಗೆ 


(ಅ) ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 3 ವರ್ಷಗಳಲ್ಲಿ ಯಾವ ಯಾವಗ್ರಾಮ 
ಪಂಚಾಯತ್‌ಗಳಲ್ಲಿ ಎಷ್ಟು ನಿವೇಶನಗಳನ್ನು ಗುರುತಿಸಲಾಗಿದೆ; ಕಂದಾಯ ಇಲಾಖೆಯಿಂದ 
ನಿವೇಶನಕ್ಕಾಗಿ ಹಸ್ತಾಂತರಗೊಂಡಿರುವ ನಿವೇಶನ ಪ್ರಸ್ತಾವನೆಗಳ ಸಂಖ್ಯೆ ಎಷ್ಟು; ಅವುಗಳ 
ವಿಸೀರ್ಣ ಎಷ್ಟು; ಬಾಕಿಯೆಷ್ಟು; ಗಡಿಗುರುತು ಮಾಡಿ ನಿವೇಶನ (5) ಗಳಾಗಿ ವಿಂಗಡಿಸಿದ 
ಪ್ರಕರಣಗಳ ಸಂಖ್ಯೆ ಎಷ್ಟು; ಅವುಗಳ ವಿಸೀರ್ಣ ಎಷ್ಟು; ಬಾಕಿಯೆಷ್ಟು; (ಗ್ರಾಮವಾರು 
ಮಾಹಿತಿ ನೀಡುವುದು) 


(ಆ) ಕಳೆದ 3 ವರ್ಷಗಳಲ್ಲಿ ನಿವೇಶನ (5) ಗಳಾಗಿ ವಿಂಗಡಿಸಿ ಹಕ್ಕು ಪತ್ರ ವಿತರಣೆ ಮಾಡಿದ 
ಸಂಖ್ಯೆ ಫಲಾನುಭವಿಗಳ ಸಂಖ್ಯೆ ಎಷ್ಟು; ಹಕ್ಕು ಪತ್ರ ಮಂಜೂರಾತಿಯಾಗಿ ಗಡಿ ಗುರುತು 
ಮಾಡಿ ಫಲಾನುಭವಿಗಳ ಸ್ವಾಧೀನಕ್ಕೆ ನೀಡದೆ ಇರುವಂತಹ ನಿವೇಶನಗಳ ಸಂಖ್ಯೆ ಎಷ್ಟು; 
ಹಕ್ಕು ಪತ್ರ ವಿತರಣೆ ಮಾಡಲು ಬಾಕಿಯಿರುವ ಸಂಖ್ಯೆ ಎಷ್ಟು; ಬಾಕಿಯಿರಲು ಕಾರಣ ವೇನು; 
(ಗ್ರಾಮವಾರು ಮಾಹಿತಿ ನೀಡುವುದು) 


(ಇ) ಕಳೆದ 3 ವರ್ಷಗಳಲ್ಲಿ ವಸತಿ ಯೋಜನೆಯಲ್ಲಿ ವಿವಿಧ ಕಾರಣಗಳಿಗೆ ಬ್ಲಾಕ್‌ ಆದ ಮನೆಗಳ 
ಸಂಖ್ಯೆ ಎಷ್ಟು; (ಜಿಲ್ಲಾವಾರು ಮಾಹಿತಿ ನೀಡುವುದು) 


(ಈ) ಅವುಗಳನ್ನು ಯಾವಾಗ ಅನ್‌ಬ್ಲಾಕ್‌ ಮಾಡಿ ಜಿಪಿಎಸ್‌ಗೆ ಅವಕಾಶ ಕಲ್ಪಿಸಲಾಗುವುದು? 


